ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 
ಮಾರಿಕಣಿವೆ ಅಣೆಕಟ್ಟಿನ ನೀರಾವರಿ ಯೋಜನೆ ಬಗ್ಗೆ 
ಶ್ರೀ ಚಿದಾನಂದ್‌ ಎಂ. ಗೌಡ(ಪದವೀಧರರ ಕ್ಷೇತ್ರದಿಂದ ಚುನಾಯಿತರಾದವರು) - 
287 (447) ಮಾನ್ಯ ಜಲಸಂಪನ್ಮೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲ್ಲೂಕಿನಲ್ಲಿರುವ ಮಾರಿ ಕಣಿವೆ ಅಣೆಕಟ್ಟಿನಿಂದ ನೀರಾವರಿ ಯೋಜನೆಗಳ ವ್ಯಾಪ್ತಿಗೆ ಒಳಪಟ್ಟ 
ಪ್ರದೇಶಗಳಾವುವು; 


(ಆ) ಮಾರಿ ಕಣಿವೆ ಅಣೆಕಟ್ಟಿನಿಂದ ಬೃಹತ್‌ ಕಾಲುವೆಗಳು ಮತ್ತು ಸಣ್ಣ ಕಾಲುವೆಗಳ ಮೂಲಕ ಎಷ್ಟು ಹೆಕ್ಟೇರ್‌ ಪ್ರದೇಶಕ್ಕೆ ನೀರನ್ನು 
ಪೂರೈಸಲಾಗುವುದು; 


(ಇ) ಕಿರು ಕಾಲುವೆಗಳ ಮೂಲಕ ಪೂರೈಸುವ ನೀರು ಕೊನೆಯ ಹಂತದ ರೈತನಿಗೆ ನಿರ್ದಿಷ್ಟವಾಗಿ ತಲುಪುತ್ತಿದೆಯೇ? (ಮಾಹಿತಿ 
ನೀಡುವುದು) 


